ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ : 1366 
ಸದಸ್ಯರ ಹೆಸರು : ಶ್ರೀ ಮುನಿರಾಜು ಗೌಡ ಪಿ.ಎಂ. 
ಉತ್ತರಿಸುವ ಸಚಿವರು : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಉತ್ತರಿಸುವ ದಿನಾಂಕ : 24.12.2021 


ಬಿ.ಎಂ.ಟಿ.ಸಿ. ಸಾರಿಗೆ ಸಂಸ್ಥೆಯು ತೀವ್ರ 
ನಷ್ಟದಿಂದ ಬಳಲುತ್ತಿದ್ದು, ಸರ್ಕಾರಕ್ಕೆ ಅನಗತ್ಪ '೦.ಮ.ಸಾ.ಸಂಸ್ಥೆಯನ್ನು ಖಾಸಗೀಕರಣಗೊಳಿಸುವ 
ರೆಯಾಗಿರುವ ' ಈ  ಸಂಸ್ಥೆಯನ್ನುರುವದಿಲ್ಲ. 


@ 
3 
51 


ಸಾರಿಗೆ ಸಂಸ್ಥೆಯ ಹಳೆ! 
ಬಸ್ಸುಗಳು ಸೇರಿದಂತೆ ಅನುಪಯುಕ್ತ ವಸ್ತುಗಳ 
ಹರಾಜು ಮಾಡಲಾಗಿದೆಯೇ ; ಮಾಡಿಲ್ಲದಿದ್ದಲ್ಲಿ 
ಕಾರಣಗಳನ್ನು ತಿಳಿಸುವುದು; 


(ಬೆಂ.ಮ.ಸಾ.ಸಂಸ್ಥೆಯಲ್ಲಿ ಕಾಲಕಾಲಕ್ಕೆ ಹಳೆಯ ಬಸ್ಸುಗಳು ಸೇರಿದಂ 
ಅನುಪಯುಕ್ತ ವಸ್ತುಗಳ ಹರಾಜನ್ನು ಮಾಡಲಾಗುತ್ತಿದೆ. 


DN ್ಸಿ ಸಂಚಾರರೋಗದ ಮೊದಲನೇ ಮತ್ತು ಎರಡನೇ ಅಲೆಯ ಹರಡುವಿಕೆಯನ್ನು 
ಸ್ಳಗಿತವಾಗಿರುವುದರ ಕುರಿತು ಸರ್ಕಾರದತಡೆಗಟ್ಟುವ ಸಲುವಾಗಿ ಮಾರ್ಚ್‌-2020 ರಿಂದ ಮೇ-2020 ಮತ್ತು 
ಲುವೇನು; ಈಗಾಗಲೇ  ಬಿ.ಎಂ.ಟಿ.ಸಿಏಪ್ರಿಲ್‌-2021 ರಿಂದ ಜೂನ್‌-2021 ರವರೆಗೆ ಲಾಕ್‌ಡೌನ್‌ ಜಾರಿಯಲ್ಲಿದ್ದು, 
ಡಿಪೋಗಳಲ್ಲಿ ಸಾವಿರಾರು ಕೋಟಿ ವೆಚ್ಚ ಮಾಡಿ ಎರಡೂ ಸಂದರ್ಭಗಳಲ್ಲಿ ಬೆಂ.ಮ.ಸಾ.ಸಂಸ್ಥೆಯ ಸಾಮಾನ್ಯ 
ಖರೀದಿಸಿದ 600ಕ್ಕೂ ಹೆಚ್ಚು ವೋಲ್ಕೋಬಸ್ಸುಗಳೊಂದಿಗೆ ಹವಾನಿಯಂತ್ರಿತ ಬಸ್ಸುಗಳ ಕಾರ್ಯಾಚರಣೆಯನ್ನೂ 


ರಿಣಾಮದಿಂದ ಎಲ್ಲಾ ವಾಣಿಜ್ಯ-ವಹಿವಾಟುಗಳು ಕುಂದಿತಗೊಂದು, 
ಎಲ್ಲಾ !T-8T ಕಂಪನಿಗಳ ಸಿಬ್ಬಂದಿಗಳಿಗೆ Work From Home 


ಮುಂದುವರೆದಿದ್ದು ಹಾಗೂ ಸಾರ್ವಜನಿಕ ಪ್ರಯಾಣಿಕರು ಹವಾನಿಯಂತ್ರಿತ! 
ಸ್ಸುಗಳಲ್ಲಿ ಪ್ರಯಾಣಿಸಲು ಹಿಂಜರಿಯುತ್ತಿದ್ದರಿಂದ ವಜ್ರ ಸೇವೆಗಳಲ್ಲಿ 
ನಿರೀಕ್ಷಿತ ಮಟ್ಟದ ಪ್ರಯಾಣಿಕರ ಪ್ರೋತ್ಸಾಹ ಬೊರೆಯದ ಕಾರಣ ವಜ್ರ 
ಸಾರಿಗೆಗಳ ಕಾರ್ಯಾಚರಣೆಯನ್ನು ಕಡಿಮೆಗೊಳಿಸಲಾಗಿರುತ್ತದೆ ಹಾಗೂ 
ಯುವಜ್ರ ಸೇವೆಗಳನ್ನು ಮುಂದುವರೆಸಲಾಯಿತು. 


ಸೆಪ್ಪೆಂಬರ್‌-2020 ಮಾಹೆಯಲ್ಲಿ 05 ಪ್ರಮುಖ ಮಾರ್ಗಗಳಲ್ಲಿ 30 ವಜ್ರ 
ರಿಗೆಗಳನ್ನು ಪುನರಾರಂಭಿಸಲಾಗಿರುತ್ತದೆ. ಈ ಸಾರಿಗೆಗಳಲ್ಲಿ ನಿರೀಕ್ಷಿತ 
ಟ್ಟದ ಪ್ರಯಾಣಿಕರ ಪ್ರೋತ್ಸಾಹ ದೊರೆಯದೆ, ಸಾರಿಗೆ ಆದಾಯ 

ಂಠಿತಗೊಂಡು, ಆದಾಯಕ್ಕಿಂತ ಕಾರ್ಯಾಚರಣೆ ವೆಚ್ಚ ಹೆಚ್ಚಾದ ಕಾರಣ, 
ಮೂರು ವಾರಗಳ ನಂತರ ವಜ್ರ ಸೇವೆಗಳ ಕಾರ್ಯಾಚರಣೆಯನ್ನು 
ಹಿಂಪಡೆಯಲಾಗಿರುತ್ತದೆ. 


ತದನಂತರ, ಡಿಸೆಂಬರ್‌-2020ರ ಮಾಹೆಯಲ್ಲಿ ನಡೆದ ಸಂಸ್ಥೆಯ 
ಮಂಡಳಿ ನಿರ್ದೇಶಕರ ಸಭೆಯಲ್ಲಿ ಹವಾನಿಯಂತ್ರಿತ ವಜ್ರ ಸೇವೆಗಳ 
ಕಾರ್ಯಾಚರಣೆಯು ಪುನಃ ಯಥಾಸ್ಥಿತಿಗೆ ಮರಳುವವರೆಗೆ, ಅಗತ್ಯ 
ಪ್ರಮಗಳನ್ನು ಕೈಗೊಳ್ಳಲು ಅನುಮೋದನೆ ಪಡೆಯಲಾಗಿರುತ್ತದೆ. 
ದರಂತೆ, ವಜ್ರ ಸಾರಿಗೆಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸುವ 
ಲುವಾಗಿ ಜನವರಿ-2021ನೇ ಮಾಹೆಯಲ್ಲಿ ಸದರಿ ಸಾರಿಗೆಗಳ ಪ್ರಯಾಣ 
ರಗಳನ್ನು ಶೇ.21ರಷ್ಟು ಇಳಿಕೆ ಮಾಡಲಾಗಿದ್ದು, 104 ವಜ್ರ ಮತ್ತು 61 
ಯುವಜ್ರ ಒಟ್ಟಾರೆ 165 ಹವಾನಿಯಂತ್ರಿತ ಸಾರಿಗೆಗಳನ್ನು 
ಪುನರಾರಂಭಿಸಲಾಗಿಷ್ತು. ಆದಾಗ್ಯೂ, ವಜ್ರ ಸಾರಿಗೆಗಳಲ್ಲಿ ನಿರೀಕ್ಷಿತ 
ಮಟ್ಟದ ಪ್ರಯಾಣಿಕರ ಪ್ರೋತ್ಸಾಹ ಇಲ್ಲದಿರುವುದರಿಂದ ಹಂತಹಂತವಾ 
ವಾನಿಯಂತ್ರಿತ ಸಾರಿಗೆಗಳನ್ನು ಕಡಿಮೆಗೊಳಿಸಲಾಗಿದೆ. ಕೋವಿಡ್‌- 
19ರ 2ನೇ ಅಲೆಯಲ್ಲಿ ಹವಾನಿಯಂತ್ರಿತ ಸಾರಿಗೆಗಳನ್ನು 
ದ್ದುಗೊಳಿಸಲಾಗಿದೆ, 


ಜೂನ್‌-2021ರ ಮಾಹೆಯಿಂದ ಪ್ರಯಾಣಿಕರ ದಟ್ಟಣೆಗನುಗುಣವಾ 

ಹವಾನಿಯಂತ್ರಿತ ಸಾರಿಗೆಗಳ ಕಾರ್ಯಾಚರಣೆ ಪ್ರಾರಂಭಿಸಲಾಗಿದೆ. 
ದಿನಾಂಕ:17-12-2021 ರಂತೆ 183 ವಜ್ರ ಸೇವೆ ಹಾಗೂ 
ಂತರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 78 ವಾಯುವಜ್ರ ಹವಾನಿಯಂತ್ರಿತ। 
ಸೇವೆಗಳನ್ನು ಅಂದರೆ ಒಟ್ಟು 261 ಹವಾನಿಯಂತ್ರಿತ ಸಾರಿಗೆಗಳನ್ನು 
ಾರ್ಯಾಚರಣೆಗೊಳಿಸಲಾಗುತ್ತಿದೆ. ಹವಾನಿಯಂತ್ರಿತ ಬಸ್ಸುಗ 
(ಉಪಯುಕ್ತತೆಯನ್ನು ಹೆಚ್ಚಿಸಲು ಹಾಗೂ ಸದರಿ ಬಸ್ಸುಗಳಲ್ಲಿ ಇನ್ನೂ ಹೆಚ್ಚಿನ 
ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಆಕರ್ಷಿಸಲು ದಿನಾಂಕ: 17-12-2021 
೦ದ ಜಾರಿಗೆ ಬರುವಂತೆ ವಜ್ರ ಸಾರಿಗೆಗಳ ಟಿಕೆಟ್‌ ದರವನ್ನು (ಶೇ.34 
ಷ್ಟು) ಮತ್ತು ದೈನಿಕ ಪಾಸುಗಳ ದರವನ್ನು ಹಾಗೂ ದಿನಾಂಕ:01-01- 
2022 ರಿಂದ ಜಾರಿಗೆ ಬರುವಂತೆ ಮಾಸಿಕ ಪಾಸುಗಳ ದರವನ್ನು 
ಡಿಮಗೊಳಿಸಿ ಪರಿಷ್ಕರಿಸಲಾಗಿದೆ. ಪ್ರಯಾಣ ದರ ಕಡಿತದಿಂದ, ವಜ್ರ 
ಸಾರಿಗೆಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯಿದೆ. 

ಸ್ರತಿ ವರ್ಷವು ನಿಷ್ಕಿಯೆಗೊಳಿಸಬೇಕಾದ ಹೆಳೆಯ ವಾಹನಗಳು ಮತ್ತು 


ಸೇರ್ಪಡೆಯಾಗಬಹುದಾದ ಹೊಸ ಅನುಸೂಚಿಗಳ ಆಧಾರದ ಮೇಲೆ 


ಸ ಬಸ್ಸುಗಳನ್ನು ಖರೀದಿಸಲು ಯೋಜನೆ ರೂಪಿಸಲಾಗುತ್ತದೆ. 2017 
18ನೇ ಸಾಲಿನಿಂದ 2021-22 (21ಡಿಸೆಂಬರ್‌-21)ರವರೆಗೂ, 9೦49 
ಸ ಹವಾನಿಯಂತ್ರಿತವಲ್ಲದ ಬಸ್ಸುಗಳನ್ನು ಖರೀದಿ ಮಾಡಿ 
೦ಸ್ಥೆಯಲ್ಲಿನ ಹಳೆಯ ಹವಾನಿಯಂತ್ರಿತವಲ್ಲದ ಬಸ್ಸುಗಳನ್ನು 
ನಿಷ್ಕಿಯೆಗೊಳಿಸಲು ಯೋಜಿಸಲಾಗಿತ್ತು. ಆದರೆ ನ್ಯಾಯಮಂಡಳಿ 
ಡೆಯಾಜ್ಞೆಗಳಿಂದ 2057 ಬಸ್ಸುಗಳನ್ನು ಮಾತ್ರ ಖರೀದಿಸಲಾಗಿರುತ್ತದೆ. 
ದರಿಂದ ಸಂಸ್ಥೆಯಲ್ಲಿನ ಹಳೆಯ ಬಸ್ಸುಗಳನ್ನು ಯೋಜನೆಯನುಸಾರ 
ಪ್ಕೀಯೆಗೊಳಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ 
ವಾನಿಯಂತ್ರಿತವಲ್ಲದ ಸಾಧಾರಣ ಬಸ್ಸುಗಳ ಪ್ರಯಾಣಿಕರ ಸಂಖ್ಯೆಯಲ್ಲಿ 
ಸತತವಾಗಿ ಏರಿಕೆ ಕಂಡುಬಂದಿರುತ್ತದೆ. ಪ್ರಸ್ತುತ ಎಲ್ಲಾ ಸಾಧಾರಣ 
ಸ್ಸುಗಳ ಅನುಸೂಚಿಗಳನ್ನು ಆಚರಣೆ ಮಾಡಲಾಗುತ್ತಿರುವುದರಿಂ 
ಗೂ ಹಳೆಯ ಬಸ್ಸುಗಳನ್ನು ನಿಷ್ಕಿಯೆಗೊಳಿಸಬೇಕಾಗಿರುವುದರಿಂದ, 
643 ಹವಾನಿಯಂತ್ರಿತವಲ್ಲದ ಬಸ್ಸುಗಳ ಖರೀದಿ 
ಅನಿವಾರ್ಯವಾಗಿರುತ್ತದೆ. 
ಮುಂದುವರೆದು, 2017-18ನೇ ಸಾಲಿನ ಆಯವ್ಯಯದಲ್ಲಿ ಅಸಲು 
ತ್ತು ಬಡ್ಡಿ ಸಹಾಯಧನದ ಯೋಜನೆಯಡಿಯಲ್ಲಿ ಬೆಂ.ಮ.ಸಾ.ಸಂಸ್ಥೆ 
1500 ಡೀಸೆಲ್‌ ಬಸ್ಸುಗಳನ್ನು ಖರೀದಿಸಲು ಕರ್ನಾಟಕ ಸರ್ಕಾರವು 
ಘೋಷಿಸಿದ್ದ ಅನುದಾನದಿಂದ 857 ಬಸ್ಸುಗಳನ್ನು ಖರೀದಿಸಲಾಗಿರುತ್ತದೆ. 
ಪ್ರಸ್ತತ 643 ಬಸ್ಸುಗಳನ್ನು ಖರೀದಿಸಲು  ಟೆಂಡರ್‌ನ್ನು 


ಅಂತಿಮಗೊಳಿಸಿದ್ದು, ಅನುದಾಸದ ಲಭ್ಯತೆಗೆ ಅನುಗುಣವಾಗಿ 565 
.ಎಿಸ್‌.-6 ಹೆವಾನಿಯಂತ್ರಿತವಲ್ಲದ ಸಾಧಾರಣ ವಾಹನಗಳನ್ನು ಮಾತ್ರ 


ಸಂಖ್ಯೆ: ಟಿಡಿ 287 ಟಿಸಿಕ್ಯೂ 2021 


i) 
ಸ್ಫಾಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


